ಕರ್ನಾಟಕ ವಿಧಾನ ಪರಿಷತ್ತು 


ವಿಧಾನ ಪರಿಷತ್‌ ಸದಸ್ಯರ ಹೆಸರು: | ಶ್ರೀ 'ಮರಿತಿಬ್ಬೇಗೌಡಥಿನ್ಷತರ ಕ್ಷೇತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1726 
ಉತ್ತರಿಸಬೇಕಾದ ದಿನಾಂಕ: 14-03-2022 


ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಆರೋಗ್ಯ 
ಉತ್ತರಿಸುವ ಸಚಿವರು: 
KN ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ಸಚಿವರು 
ಪ್ರಶ್ನೆ ಉತ್ತರ 


[ರಾಜ್ಯದಲ್ಲಿರುವ ಸರ್ಕಾರಿ ವೈದ್ಯಕೀಯ ವಿಜ್ಞಾನ 
ಸಂಸ್ಥೆಗಳ ಸಂಖ್ಯೆ ಎಷ್ಟು; 


ರಾಜ್ಯದಲ್ಲಿ ಒಟ್ಟು 21 ವೈದ್ಯಕೀಯ ವಿಜ್ಞಾನ | 
ಹಾಗೂ 2 ಇಎಸ್‌ಐಸಿ ಆಸ್ಪತ್ರೆಗಳು ಇರುತ್ತದೆ. 


Fa] ಎಷ್ಟು ವೈದ್ಯಕೀಯ ನಾರುಗಳ ಪ್ರಭಾರ 


ನಿರ್ದೇಶಕರನ್ನು ಯಾವ ಅವಧಿಯಿಂದ 
ನೇಮಿಸಲಾಗಿದೆ; (ಪೂರ್ಣ ವಿವರ ನೀಡುವುದು) 


ವೈದ್ಯಕೀಯ ಕಾಲೇಜುಗಳಲ್ಲಿ ನೇಮಿಸಲಾಗಿರುವ | 
ನಿರ್ದೇಶಕರುಗಳ ವಿವರಗಳನ್ನು ಅನುಬಂಧದಲ್ಲಿ ' 


ಭಾಯಂ ನಿರತರನ್ನು ನೇಮ ಮಾಡನಿರರು 
ಸರ್ಕಾರಕ್ಕಿರುವ ತೊಂದರೆಗಳೇನು; 


— 


ಯಾವ ಕಾಲಮಿತಿಯಲ್ಲಿ ಖಾಯಂ ನಿರ್ದೇಶಕರನ್ನು 
ನೇಮಕ ಮಾಡಲಾಗುವುದು; 


ನೇರ ಸಂದರ್ಶನ (ವಾಕ್‌ ಇನ್‌ ಇಂಟರ್‌ವ್ಯೂ) 
ಮೂಲಕ ಯಾವ ಯಾವ ಕಾಲೇಜಿಗೆ ಎಷ್ಟು ಮಂದಿ 
ಬೋಧಕ ವೈದ್ಯರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ; 
(ಕಾಲೇಜುವಾರು/ವಿಷಯವಾರು ಪೂರ್ಣ ವಿವರ 
ನೀಡುವುದು) 


ನೀಡಲಾಗಿದೆ. 

ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಷಾ 
ನಿರ್ದೇಶಕರನ್ನು ನೇಮಕಾತಿ ಮಾಡಿಕೊಳ್ಳಲು ಸಿಆರ್‌ 
ನಿಯಮ ಮಾಡಲಾಗುತ್ತಿದೆ. ಅತೀ ಶೀಘ್ರದಲ್ಲೇ 
ಖಾಯಂಗೊಳಿಸಲಾಗುವುದು. 

ಈಗಾಗಲೇ ೦4 ಹೊಸ ವೈದ್ಯಕೀಯ ಕಾಲೇಜುಗಳಾದ 
ಚಿಕ್ಕಬಳ್ಳಾಪುರ. ಚಿಕ್ಕಮಗಳೂರು, ಹಾವೇರಿ, 
ಯಾದಗಿರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗಳಲ್ಲಿ 
ನೇರ ಸಂದರ್ಶನ(ವಾಕ್‌ ಇನ್‌ ಇಂಟರ್‌ವ್ಯೂ) 
ಮುಗಿದಿದ್ದು, ಈಗಾಗಲೇ ಚಿಕ್ಕಬಳ್ಳಾಪುರ ವೈದ್ಯಕೀಯ 
ವಿಜ್ಞಾನಗಳ ಸಂಸ್ಥೆಯಲ್ಲಿ ವರದಿಮಾಡಿಕೊಂಡು ಕರ್ತ ವ್ಯ 
ನಿರ್ವಹಿಸುತ್ತಿದ್ದಾರೆ. ಇನ್ನುಳಿದ ಕಾಲೇಜುಗಳಲ್ಲಿ ಆದೇಶ 


| ನೀಡುವ ಹಂತದಲ್ಲಿದೆ. | 
ಸಂಖ್ಯೆ:ಎಂಇಡಿ 53 ಆರ್‌ ಐ 2022 
ಡಾ:ಕೆ.ಸುಧಾತಕೆರ್‌) 
ವೈದ್ಯಕೀಯ ಶಿಕ್ಷಣ ಹಾಗೂ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ಇಲಾಖಾ ಸಚಿವರು 


